ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


KUID್ನ೯C ವತಿಯಿಂದ ಬಿ.ಬಿ.ಎಂ.ಪಿ ಯಲ್ಲಿ ಕೈಗೊಂಡಿರುವ ಮುನ್ಸಿಪಾಲ್‌ ಘನತ್ಯಾಜ್ಯ ಪರಿಷ್ಕರಿಸುವ ಯೋಜನೆಗಳ ಕುರಿತು 
ಶ್ರೀ ಕೆ. ಎ. ತಿಪ್ಪೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು):- 
1077 (1291) ಮಾನ್ಯ ನಗರಾಭಿವೃದ್ದಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ «(೦೯೮ ವತಿಯಿಂದ ಮುನ್ಸಿಪಾಲ್‌ ಘನತ್ಯಾಜ್ಯ ಪರಿಷ್ಕರಿಸುವ ಯೋಜನೆಗಳನ್ನು 
ಅನುಷ್ಠಾನಗೊಳಿಸುತ್ತಿರುವುದು ನಿಜವೇ ; ಹಾಗಿದ್ದಲ್ಲಿ, ಈ ಯೋಜನೆಗಳ ಸಂಪೂರ್ಣ ಮಾಹಿತಿ ನೀಡುವುದು ; 


(ಆ) ಈ ಯೋಜನೆಗಳನ್ನು ಯಾವ ಸಂಸ್ಥೆಯ ಮುಖೇನ ಅನುಷ್ಠಾನಗೊಳಿಸಲಾಗುತ್ತಿದೆ ; (ವಿವರ ನೀಡುವುದು) 


(ಇ) ಉದ್ದೇಶಿತ ಯೋಜನೆಗಳಲ್ಲಿ ಘನತ್ಯಾಜ್ಯ ಪರಿಷ್ಕರಣ ಘಟಕಗಳಾವುವು; ಮತ್ತು ಘನತ್ಯಾಜ್ಯ ತುಂಬುವ ಕ್ವಾರಿಗಳಾವುವು; 
(ಪೂರ್ಣ ಮಾಹಿತಿ ನೀಡುವುದು) 


(ಈ) ಈ ಯೋಜನೆಗಳ ಅನುಷ್ಠಾನ ಯಾವ ಹಂತದಲ್ಲಿದೆ ಮತ್ತು ಈ ಯೋಜನೆಗಳನ್ನು ನಿಗದಿಪಡಿಸಿರುವ ಕಾಲಾವಧಿಯಲ್ಲಿ 
ಪೂರ್ಣಗೊಳಿಸಲಾಗುವುದೇ ; ಇಲ್ಲದಿದ್ದಲ್ಲಿ, ಅನುಷ್ಠಾನಗೊಳಿಸುವಲ್ಲಿ ಇರುವ ಸಮಸ್ಯೆಗಳೇನು ? (ಪೂರ್ಣ ಮಾಹಿತಿ ನೀಡುವುದು) 


